ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ: 22ನೇ ಸೆಷ್ಟ೦ಬರ್‌, 2020 


ಲೇಔಟ್‌ ಮಾಡಿರುವ ಮಾಲೀಕರಿಂದ ಸಾರ್ವಜನಿಕರಿಗೆ ಸಮಯಕ್ಕೆ ಸರಿಯಾಗಿ ಪರ್‌ಮೀಷನ್‌ ನೀಡದೆ 
ತೊಂದರೆ ಮಾಡುತ್ತಿರುವ ಬಗ್ಗೆ 


ಶ್ರೀ ಘೋಟ್ಲೆಕರ ಶ್ರೀಕಾಂತ ಲಕ್ಮಣ (ಸ್ಥಳೀಯ ಸಂಸ್ಥೆಗಳ ಕ್ಲೇತು :- 


167 (167) ಮಾನ್ಯ ಪೌರಾಡಳಿತ ಹಾಗೂ ತೋಟಗಾರಿಕೆ ಮತ್ತು ರೇಷ್ಮೆ ಸಚಿವರು ಈ ವಿಷಯಗಳನ್ನು 
ದಯವಿಟ್ಟು ತಿಳಿಸುವರೆ:- 


(ಅ) ಕಾರವಾರ ಜಿಲ್ಲೆಯ ಹಳಿಯಾಳ/ಜೋಯಿಡಾ ತಾಲ್ಲೂಕಿನಲ್ಲಿ ಕಳೆದ 3 ವರ್ಷಗಳಿಂದ 
ನಿರ್ನಿಸಲಾಗಿರುವ ಲೇಔಟ್‌ಗಳಾವುವು; ಸ್ಠಳ, ಪಾಟ್‌ಗಳ ವಿವರ, ಅದಕ್ಕೆ ಸಂಬಂಧಿಸಿದ ಹಕ್ಕುದಾರರು 
ಈ ಸ್ವತ್ತು ಮಾಡಿದ ಲೇಔಟ್‌ಗಳ ವಿವರಗಳನ್ನು ನೀಡುವುದು) 


(ಆ) ಲೇಔಟ್‌ ಮಾಡಲು ಇರುವ ಮಾನದಂಡಗಳೇನು; ಎಷ್ಟು ಲೇಔಟ್‌ಗಳು ಅಧಿಕೃತವಾಗಿ 
ನೋಂದಾವಣಿಗೆ ಸಿದ್ಧವಾಗಿರುತ್ತವೆ; (ಸವಿಸ್ತಾರ ಮಾಹಿತಿ ನೀಡುವುದು) 


(ಇ) ಅಭಿವೃದ್ಧಿ ಶುಲ್ಕ ತು೦ಂಬದೇ ಇದ್ದಲ್ಲಿ ಸೈಟ್‌ ಮಾರಲು ನಗರ ಸಭೆ/ಪುರಸಭೆ ಅಧಿಕಾರಿಯವರು 
ಅನುಮತಿ ನೀಡಬಹುದೆಳಿ ದಾಂಡೇಲಿ/ಹಳಿಯಾಳ ತಾಲ್ಲೂಕಿನ ಎಷ್ಟು ಲೇಔಟ್‌ ಮಾಲೀಕರು 
ಇಲ್ಲಿಯವರೆಗೆ ಅಭಿವೃದ್ಧಿ ಶುಲ್ಕ ತುಂಬಿರುತ್ತಾರೆ; ಎಷ್ಟು ಮಂದಿ ಲೇಔಟ್‌ ಮಾಲೀಕರು ಅಭಿವೃದ್ಧಿ ಶುಲ್ಕ 
ತುಂಬಬೇಕಾಗಿರುತ್ತದೆ; ಅಭಿವೃದ್ಧಿ ಶುಲ್ಕ ತು೦ಬದೇ ಇರುವ ಸೈಟ್‌ ಮಾಲೀಕರಿಗೆ ಸೈಟ್‌ ಮಾರಲು 
ಅನುಮತಿ ನೀಡಲಾಗುವುದೆಳಿ (ಬಿವರ ನೀಡುವುದು) 


(ಈ) ಈಗಾಗಲೇ ಸಾರ್ವಜನಿಕರ ದೂರಿನ ಪ್ರಕಾರ ಕೆಲವೊಂದು ಸೈಟ್‌ ಮಾಲೀಕರಿಗೆ ಅಭಿವೃದ್ಧಿ ಶುಲ್ಕ 
ತುಂಬಿಸಿಕೊಳ್ಳದೇ ಅನಧಿಕೃತವಾಗಿ ನೋಂದಣಿಗೆ ನಗರಸಭೆ/ಪುರಸಭೆ ಅಧಿಕಾರಿಗಳು ಅವಕಾಶ 
ಕಲ್ಬಿಸಿರುತ್ತಾರೆಂದು ತಿಳಿದು ಬಂದಿದ್ದು, ಈ ವಿಷಯದಲ್ಲಿ ಸರ್ಕಾರ ತನಿಖೆ ಮಾಡಿ ಈ ರೀತಿ ಅವ್ಯವಹಾರ 
ಮಾಡಿರುವ ಅಧಿಕಾರಿಗಳ ಮೇಲೆ ಸೂಕ ಕಮ ಕೈಗೊಳ್ಳುವುದೆಳಿ ಇಲ್ಲವೇ ಸದರಿ ವಿಷಯದಲ್ಲಿ 
ಖಾತರಿಪಡಿಸಿಕೊಳ್ಳಲು ಸಂಬಂಧಿಸಿದ ಜಿಲ್ಲಾಧಿಕಾರಿಯಿಂದ ತನಿಖೆ ಮಾಡಿಸಲಾಗುವುದೇ? (ವಿವರ 
ನೀಡುವುದು) 


